ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ಕಾಡಾನೆ ದಾಳಿ ಪ್ರಕರಣಗಳ ಕುರಿತು 

ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನಸಭೆಯಿಂದ ಚುನಾಯಿತರಾದವರು):- 

613(724) ಮಾನ್ಯ ಅರಣ್ಯ ಸಜಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 

(ಅ) 2020ನೇ ವರ್ಷದಲ್ಲಿ ಕೊಡಗು ಜಿಲ್ಲೆಯಲ್ಲಿ ದಾಖಲಾಗಿರುವ ಕಾಡಾನೆ ದಾಳಿಯ ಪ್ರಕರಣಗಳ ಸಂಖ್ಯೆ ಎಷ್ಟು; 


(ಆ) ಜೀವಹಾನಿ ಮತ್ತು ಶಾಶ್ವತ ಅಂಗವಮೈಕಲ್ಯತೆಯ ಪ್ರಕರಣ ಸಂಖ್ಯೆ ಎಷ್ಟು; (ಪ್ರಕರಣವಾರು ಪ್ರತ್ಯೇಕ ಮಾಯಿತಿ 
ನೀಡುವುದು) 


(ಇ) ಸದರಿ ಪ್ರಕರಣಗಳಲ್ಲಿ ಕಲ್ಪಿಸಿರುವ ಪರಿಹಾರದ ವಿವರಗಳೇನು; (ಪ್ರಕರಣವಾರು ಪ್ರತ್ಯೇಕ ಮಾಹಿತಿ 
ನೀಡುವುದು) 


(ಈ) ಜಿಲ್ಲೆಯಲ್ಲಿ ಕಾಡಾನೆ ದಾಳಿಯನ್ನು ನಿಯಂತಿಸಲು ಕೈಗೊಂಡಿರುವ ಕ್ರಮಗಳೇನು? 


